ಕರ್ನಾಟಕ 


ವಿಧಾನ ಪರಿಷತ್ತು 


ವಿ 


[ಚಕ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


479 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದವರು 


ಅಬಕಾರಿ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


[24-09-2020 


ಸಂ 


ಪ್ನೆ 


ಉತ್ತರ 


ಅ) 


ಕರ್ನಾಟಕ ರಾಜ್ಯದಲ್ಲಿ ಮದ್ಯ ಮಾರಾಟ 
ಮಳಿಗೆಯನ್ನು ಹೊಸದಾಗಿ ಆರಂಭಿಸುವ 
ಯೋಜನೆ ಸರ್ಕಾರದ ಮುಂದಿದೆಯೇ: (ವಿವರ 
ನೀಡುವುದು) 


ಕರ್ನಾಟಕ ರಾಜ್ಯದಲ್ಲಿ ಸಿಎಲ್‌-2 ಮದ್ಯದಂಗಡಿ ಮತ್ತು ಸಿಎಲ್‌-9 ಬಾರ್‌ 
& ರೆಸ್ಟೋರೆಂಟ್‌ ಮದ್ಯ ಮಾರಾಟ ಮಳಿಗೆಯನ್ನು ಹೊಸದಾಗಿ 
ಆರಂಭಿಸುವ ಯೋಜನೆ ಸರ್ಕಾರದ ಮುಂದೆ ಇರುವುದಿಲ್ಲ 


| 
ಅ) [ಇದ್ದಲ್ಲಿ 


ಯಾವ ಆಧಾರದ ಮೇಲೆ 
ಮದ್ಯದಂಗಡಿಗಳು ಮತ್ತು ಎಂಎಸ್‌ಐಎಲ್‌ 
ಆರಂಭಿಸಲಾಗುವುದು: (ವಿವರ ನೀಡುವುದು) 


ಎಂ.ಎಸ್‌.ಐ.ಎಲ್‌ ಮಳಿಗೆಗಳನ್ನು ಕರ್ನಾಟಕ ಅಬಕಾರಿ 
(ಭಾರತೀಯ ಮತ್ತು ವಿದೇಶಿ ಮದ್ಯಗಳ ಮಾರಾಟ) ನಿಯಮಗಳು, 1968 
ರ ನಿಯಮ-3(11-ಸಿ), 8, 8(ಎ) ಹಾಗೂ ಕರ್ನಾಟಕ ಅಬಕಾರಿ 
(ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ ನಿಯಮ- 
5ರ ಪ್ರಕಾರ ನಿಬಂಧನೆಗಳನ್ನು ಪಾಲಿಸಿ ಮಂಜೂರು ಮಾಡಲು 
ಪೂರ್ವಾನುಮತಿ ನೀಡಲಾಗುವುದು. 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ ಡಿ/7/ಇಎಫ್‌ಎಲ್‌/2008 
ದಿನಾಂಕ: 03/07/2009 ರಲ್ಲಿ ಪ್ರತಿ ತಾಲ್ಲೂಕಿಗೆ ಕನಿಷ್ಟ 2 ಸನ್ನದುಗಳಂತೆ 
352 ಸನ್ನದುಗಳು, ಜಿಲ್ಲಾ ಕೇಂದ್ರಸ್ಥಾನಕ್ಕೆ 2 ರಂತೆ 58 ಸನ್ನದುಗಳು 
ಹಾಗೂ ಎಂಎಸ್‌ಐಎಲ್‌ ಸಂಸ್ಥೆ ಪ್ರಾದೇಶಿಕ ಬೇಡಿಕೆ ಅಧ್ಯಯನ ಆಧರಿಸಿ 
ಕೋರಿಕೆ ಸಲ್ಲಿಸುವ ಸ್ಥಳಗಳಿಗೆ 53 ಸನ್ನದುಗಳಂತೆ ಒಟ್ಟು 463 
ಸನ್ನದುಗಳನ್ನು ಹಂಚಿಕೆ ಮಾಡಲಾಗಿದೆ. 

ಮುಂದುವರೆದು, ಸರ್ಕಾರದ ಆದೇಶ ಸಂಖ್ಯೆಎಫ್‌ ಡಿ/A5/ 
ಇಎಫ್‌ಎಲ್‌/2015, ದಿ:23-09-2016 ರಲ್ಲಿ ರಾಜ್ಯದ 220 ವಿಧಾನ ಸಭಾ 
ಕ್ಷೇತಗಳಿಗೆ ಪ್ರತಿ ಕ್ಷೇತಕ್ಕೆ 4 ಸನ್ನದುಗಳಂತೆ ಒಟ್ಟು 880, ಯಾದಗಿರಿ 
ಜಿಲ್ಲೆಯ ನಾಲ್ಕೂ ವಿಧಾನ ಸಭಾ ಕ್ಷೇತ್ರಗಳಿಗೆ ತಲಾ 5 ರಂತೆ ಒಟ್ಟು 20, 
ಹೀಗೆ ರಾಜ್ಯದಲ್ಲಿ ಒಟ್ಟಾರೆ 900 ಸಿಎಲ್‌ 11-ಸಿ ಸನ್ನದುಗಳನ್ನು ಕೆಳಕಂಡ 
ಷರತ್ತುಗಳನ್ನು ವಿಧಿಸಿ ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ಮಂಜೂರಾತಿ ನೀಡಲು 
ಸರ್ಕಾರವು ಅನುಮತಿ ನೀಡಿರುತ್ತದೆ. 

i. ಎಂ.ಎಸ್‌.ಐ.ಎಲ್‌ 
ಕಾರ್ಯಸಾಧ್ಯತೆಗೆ ಅನುಗುಣವಾಗಿ 
ನಿಗಧಿಗೊಳಿಸುವುದು. ಎಂ.ಎಸ್‌.ಐ.ಎಲ್‌ 


ಸಂಸ್ಥೆಯೇ ತನ್ನ ವಾಣಿಜ್ಯ 
ಸನ್ನದುಗಳ ಸ್ಥಳವನ್ನು 
ಸಂಸ್ಥೆಯ ಅಧಿಕಾರಿಗಳು 


ಕರ್ನಾಟಕ ಅಬಕಾರಿ ಕಾಯ್ದೆಯನ್ವಯ ಮದ್ಯದಂಗಡಿಗಳನ್ನು ತೆರೆಯುವ 
ನಿರ್ದಿಷ ಸ್ಥಳಗಳನ್ನು ಗುರುತಿಸುವುದು. 

ii. ಈ ರೀತಿ ಗುರುತಿಸುವ ಸ್ಥಳಗಳು ಸರ್ಕಾರವು 
ತಿಳಿಸಿರುವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇರಬೇಕು ಹಾಗೂ 
ನಿಗದಿಪಡಿಸಿರುವ ಸಂಖ್ಯೆಯ ಮಿತಿಯಲ್ಲೇ ಇರಬೇಕು. 

111. ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು 
ವಿಧಾನಸಭಾ ಕ್ಷೇತ ವ್ಯಾಪ್ತಿಗೆ ವರ್ಗಾವಣೆ ಆಗದಂತೆ ನೋಡಿಕೊಳ್ಳತಕ್ಕದ್ದು. 

ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ ಡಿ/8/ಇಎಫ್‌ಎಲ್‌/2020 
ದಿನಾಂಕ: 08-09-2020 ರಲ್ಲಿ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಕಿ 
ಉಳಿದಿರುವ 441 ಸಿಎಲ್‌-11ಸಿ ಕೋಟಾದಡಿಯಲ್ಲಿನ ಸನ್ನದುಗಳನ್ನು ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಪ್ರಾರಂಭಿಸಲು ಸರ್ಕಾರದ ಅನುಮತಿ 
ನೀಡಲಾಗಿದೆಯೆಂದು ನಿರ್ದೇಶಿಸಿರುತ್ತದೆ: 

1. ಎಂ.ಎಸ್‌.ಐ.ಎಲ್‌ ಸಂಸ್ಥೆಗೆ ತನ್ನ ವಾಣಿಜ್ಯ ಕಾರ್ಯ 
ಸಾಧ್ಯತೆಗೆ ಅನುಗುಣವಾಗಿ ಸನ್ನದುಗಳ ಸ್ಥಳವನ್ನು ನಿಗದಿಗೊಳಿಸುವುದು. 
ಎಂ.ಎಸ್‌.ಐ.ಎಲ್‌ ಸಂಸ್ಥೆಯ ಅಧಿಕಾರಿಗಳು ಕರ್ನಾಟಕ ಅಬಕಾರಿ 
ಕಾಯ್ದೆಯನ್ವಯ ಮದ್ಯದಂಗಡಿಗಳನ್ನು ತೆರೆಯುವ ನಿರ್ದಿಷ್ಟ ಸ್ಥಳಗಳನ್ನು 
ಗುರುತಿಸುವುದು. 

2 ಸಿಎಲ್‌-11ಸಿ ಕೋಟಾದಲ್ಲಿನ ಬಾಕಿ ಇರುವ 441 ಚಿಲ್ಲರೆ 
ಮದ್ಯ ಮಾರಾಟ ಸನ್ನದುಗಳ ಪೈಕಿ ಯಾವುದಾದರೂ ಸನ್ನದನ್ನು ಒಂದು 
ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಮತ್ತೊಂದು ವಿಧಾನಸಭಾ ಕ್ಷೇತ್ರ 
ವ್ಯಾಪ್ತಿಗೆ ವರ್ಗಾವಣೆ ಮಾಡುವುದಾದಲ್ಲಿ ಅದೇ ಜಿಲ್ಲೆಯ ಬೇರೆ 
ಯಾವುದಾದರೂ ಅಗತ್ಯವಿರುವ ವಿಧಾನಸಭಾ ಕ್ಷೇತಕ್ಕೆ ಕರ್ನಾಟಕ 
ಅಬಕಾರಿ (ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ 
ನಿಯಮ 5 ರನ್ವಯ ಆಕ್ಷೇಪಣಾ ರಹಿತ ಸ್ಥಳಕ್ಕೆ ದಿನಾಂಕ:31-12-2020 
ರೊಳಗೆ ವರ್ಗಾವಣೆ ಮಾಡಿಕೊಳ್ಳತಕ್ಕಃ 3 
ಎಂ.ಎಸ್‌.ಐ.ಎಲ್‌ ಸಂಸ್ಥೆಯಿಂದ ಸನ್ನದು ಸ್ಥಳಗಳನ್ನು ಗುರುತಿಸಿ ಅಬಕಾರಿ 
ಇಲಾಖೆಗೆ ಸಲ್ಲಿಸಿದ ನಂತರ ಅಂತಹಾ ಸನ್ನದು ಸ್ಥಳಗಳು ಕರ್ನಾಟಕ 
ಅಬಕಾರಿ (ಸನ್ನದುಗಳ ಸಾಮಾನ್ಯ ಷರತ್ತುಗಳು) ನಿಯಮಗಳು, 1967ರ 
ನಿಯಮ 5 ರನ್ವಯ ಆಕ್ಷೇಪಣಾ ರಹಿತ ಸ್ಥಳದಲ್ಲಿರುವಂತೆ ಹಾಗೂ ಇತರೇ 
ಸಂಬಂಧಿಸಿದ ನಿಯಮಗಳಿಗೆ ಪೂರಕವಾಗಿರುವಂತೆ ಸಂಬಂಧಪಟ್ಟ 
ಅಬಕಾರಿ ಉಪ ಆಯುಕ್ತರು ನೋಡಿಕೊಳ್ಳುವುದು. (ಆದೇಶದ ಪ್ರತಿಗಳನ್ನು 
ಲಗತ್ತಿಸಿದೆ) 


ಇ) | ಬಾರ್‌ ಅಂಡ್‌ ರೆಸ್ಟೋರೆಂಟ್‌ ಮತ್ತು ಕ್ಷಬ್‌ಗಳು 
ಮಾರ್ಚ್‌ನಿಂದ ಆಗಸ್ಕ್‌ ಅಂತ್ಯದವರೆಗೂ 
ಮುಚ್ಚಲ್ಪಟಿದ್ದು, ಪ್ರಸ್ತುತ ವಹಿವಾಟು 
ಇಲ್ಲದಿರುವುದರಿಂದ ಪುನರ್‌ ನವೀಕರಣವನ್ನು 


ಪತ್ರ ಸಂ: ಇಸಿಐ/60/ಜ. ಐಎಂಎಲ್‌/2019-20 ದಿ:02.06.2020ರಲ್ಲಿ 
ಸನ್ನದು ನವೀಕರಣಕ್ಕಾಗಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ 
ಅರ್ಜಿಯೊಂದಿಗೆ ನಿಯಮಾನುಸಾರ ಅನ್ವಯಿಸುವ ಸನ್ನದು ಶುಲ್ಕ ಮತ್ತು 
ಹೆಚ್ಚುವರಿ ಸನ್ನದು ಶುಲ್ಕದ ಮೊತ್ತದಲ್ಲಿ ಶೇ.50ರಷ್ಟು ಮೊತ್ತವನ್ನು 
ಪಾವತಿಸತಕ್ಕದ್ದು ಹಾಗೂ ಉಳಿದ ಶೇ.50 ರಷ್ಟು ಸನ್ನದು ಶುಲ್ಕ ಮತ್ತು 
ಹೆಚ್ಚುವರಿ ಸನದು ಶುಲ್ಲದ ಮೊತ್ತವನ್ನು ದಿನಾಂಕ:31.12.2020ರೊಳಗೆ 


ತಾತ್ಕಾಲವಧಿಗೆ ಮುಂದುವರೆಸುವ ಬಗ್ಗೆ ಸರ್ಕಾರ 
ಕಮಕ್ಕೆಗೊಳ್ಳುವುದೇ? (ವಿವರ ನೀಡುವುದು) 


ಕಡ್ಡಾಯವಾಗಿ ಪಾವತಿಸಲು ಅನುವು ಮಾಡಿಕೊಡಲಾಗಿರುತ್ತದೆ. ಸನ್ನದಿನ 
ಅವಧಿಯು ಮುಕ್ತಾಯವಾದ ನಂತರ ಸನ್ನದನ್ನು ನವೀಕರಿಸದೆ ಮದ್ಯ 
ಮಾರಾಟ ಮಾಡಲು ಅನುಮತಿ ನೀಡಲು 
ಅವಕಾಶವಿರುವುದಿಲ್ಲವಾದ್ದರಿಂದ ಪುನರ್‌ ನವೀಕರಣವನ್ನು 
ತಾತ್ಕಾಲವಧಿಗೆ ಮುಂದುವರೆಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿರುವುದಿಲ್ಲ. 


ಆಇ 73 ಇಎಲ್‌ಕ್ಕೂ 2020 


(ಹೆಚ್‌ ನಾಗೇಶ್‌) 
ಅಬಕಾರಿ ಸಚಿವರು 


